೫ 


File No. TD/108/TCQ/2022-Sec 1-Trans {Computer No. 722732) 


DFA/698204 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆಸಂಖ್ಯೆ 2225 


Pde 
:ಉತ್ತೆರಿಸುವ ಸಚಿವರು 


: ಡಾ| ಕೆ.ಗೋವಿಂದರಾಜ್‌ 


: ಸಾರಿಗೆ ಮತ್ತು ಪರಿಶಿಷ್ಠ ಪಂಗಡಗಳ ಕಲಾಣ ಸಚಿವರು 
ಉತ್ತರಿಸುವ ದಿನಾಂಕ : 18.03.2022 
ಕ್ರ R ಪಶೆ ಉತರ 
ಸಿಂ Wa p 
ಹೌದು. 


ಅ. [ಬೆಂಗಳೂರು ಸಗರದ ಸಾರ್ವಜನಿಕ 
|  ಪಾರಿಗೆಯಾಗಿ ಎಲ್ಲೆಕ್ಟಿಕ್‌ ಬಸ್ಸುಗಳನ್ನು 
ಬಳಸಲಾಗುತ್ತಿದೆಯೇ; ಹಾಗಿದ್ದಲ್ಲಿ 
ಕಳೆದ 2 "ವರ್ಷಗಳ ಅವಧಿಯಲ್ಲಿ 
ಬೆಂಗಳೂರು. ನಗರ ರಸ್ತಿಗಳ ಸಂಚಾರ 
ಖರೀದಿಸಲಾದ ಮತ್ತು ಗುತ್ತಿಗೆ ಆಧಾರದ 
ಮೇಲೆ ಪಡೆದುಕೊಂಡಿರುವ ಈ 
ಎಲ್ಲೆಕ್ಟಿಕ್‌ ಬಸ್‌ಗಳ ಸಂಖ್ಯೆ ಎಷ್ಟು; 
(ಮಾಹಿತಿಯನ್ನು , ಪ್ರತ್ಯೇಕವಾಗಿ 
ಒದಗಿಸುವುದು) 


ಪ್ರಪ್ರಥಮವಾಗಿ 2021-22ನೇ ಸಾಲಿನ 
ಂಡಿಸೆಂಬರ್‌-2021ರ ಮಾಹೆಯಲ್ಲಿ ಸಂಸ್ಥೆಯು] 
ಎಲ್ಲೆಕ್ಟಿಕ್‌ ಬಸ್ಸುಗಳೆ ಕಾರ್ಯಾಚರಣೆಯನ್ನು 
ಪ್ರಾರಂಭಿಸಿದೆ. ಈ ನಿಟ್ಟಿನಲ್ಲಿ, ಗುತ್ತಿಗೆ ಆಧಾರದ 
ಮೇಲೆ 90 (8 ಮೀ) ಎಲ್ಲೆಕ್ಟಿಕ್‌ ಬಸ್ಸುಗಳನ್ನು 
ಬೆಂಗಳೂರು ಸ್ನಾರ್ಟ್‌ ಸಿ 
ಯೋಜನೆಯಡಿಯಲ್ಲಿ ಮೆ|| ಎನ್‌.ಟಿ.ಪಿ.ಸಿ. 

ವ್ಯಾಪಾರ ನಿಗಮ ಲಿಮಿಟೆಡ್‌ ಹಾಗೂ 
300 (12 ಮೀ.) ಎಲ್ಲೆಕ್ಟಿಕ್‌ ಬಸ್ಸುಗಳನ್ನು ಕೇಂದ್ರ 
ಸರ್ಕಾರದ ಫೇಮ್‌-2 ಯೋಜನೆ ಅಡಿಯಲ್ಲ 
GCC (Gross Cost Contract) ಆಧಾರದ 
ಮೇಲೆ ಮೆ|| ಅಶೋಕ್‌ ಲೇಲಾಂಡ್‌/ಮೆ| ಸ್ಲಿಚ್‌। 
ಮೊಬಿಲಿಟಿ ಆಟೋಮೊಟಿವ್‌*ಲಿಮಿಟೆಡ್‌ರವನ 
ಆಚರಣೆ ಮಾಡಲು ಕಾರ್ಯಾದೇತಶಿಸಿದೆ. 


ಪ್ರಸ್ತುತ, ಬೆಂಗಳೂರು ಮಹಾನಗರ ಸಾರಿ 
ಸಂಸ್ಥೆಯಲ್ಲಿ ಮೆ|| ಎನ್‌.ಟೆ.ಪಿ.ಸಿ ವಿದ್ಯುತ್‌ ವ್ಯಾಪ 
ನಿಗಮ "ಅಿಮಿಟೆಡ್‌ರವರಿಂದ 24 Ks 
ಬಸ್ಸುಗಳನ್ನು ಕಾರ್ಯಾಚರಣೆಗೊಳಿಸಲಾಗುತ್ತಿದೆ. 


ಉಳಿದ ಎಲ್ಲಿಕ್ತಿಕ್‌ ಬಸ್ಸುಗ 
ಕಾರ್ಯಾಚರಣೆಯನ್ನು ಹಂತ ಹಂತವಾ 
ಪ್ರಾರಂಭಿಸಲಾಗುವುದು. 
ಬೆಂ.ಮ.ಸಾ.ಸಂಸ್ಥೆಯಲ್ಲಿ ಎಲ್ಲಿಕ್ಟಿಕ್‌ ಬಸ್ಸುಗ 
ಖರೀದಿಸಿರುವುದಿಲ್ಲ. 
|ಆ. [ಈ ಎಲ್ಲಕ್ಷಕ್‌ ಬಸ್‌ಗಳ ಓಡಾಟ ಬೆಂಗಳೂರು ಸ್ಥಾರ್ಟ್‌ ಸಿಟಿ ಲಿಮಿಟೆ 
ವಿನಿಯೋಗಿಸಲಾದ ಅನುದಾನ ಮತ್ತುವತಿಯಿಂದ, ಬೆಂ.ಮ.ಸಾ.ಸಂ್ಥೆಗ ಒಟ್ಟಾಗ 


12 


Generated trom eOfice by B SREERAMULU, TD-MIN(BS). TRANSPORT MINISTER, Trans on 16/03/2022 05:39 PM 


DFA/6982 


File No. TD/108/TCQ/2022-Sec 1-Trans (Computer No. 722732) 


ಸರ್ಕಾರಕ್ಕೆ ಸಂದಾಯವಾಗುತ್ತಿರುವ[ರೂ.50.00 ಕೋಟಿ ಅನುದಾನವನು! 


ಲಾಭ? ನಷ್ಟದ ಬಗ್ಗೆ (ಮಾಹಿ 
ಒದಗಿಸುವುದು) 


4 


` [ಕೇಂದ್ರ ಸರ್ಕಾರವು ಪ್ರತಿ ಬಸಿಗೆ ರೂ.55.00 


ಎನ್‌.ಟಿ.ಪಿ.ಸಿ ನ ನಿಗ 


ಕೇಂದ್ರ ಸರ್ಕಾರದ ಭಾರಿ ಕೈಗಾ 
ಇಲಾಖೆಯ ಫೇಮ್‌2 ಯೋಜನೆಯಔಯಲ್ಲಿ 


ಮೀರದಂತೆ 300 ಬಸ್ಸುಗಳಿಗೆ ಗರಿಷ 
ರೂ.165. 00. ಕೋಟಿ, ಮೊತ್ತವನು ಹಾಗೂ ರಾ 
ಸರ್ಕಾರವು' ಪ್ರತಿ ಬಸ್ಥಿಗೆ ರೂ. 33.33 ಲಕ್ಷದಂತೆ, 
300 ಬಸ್ಸುಗಳಿಗೆ "ರೂ.100.00 ಕೋಟಿ 
ಮೊತ್ತವನ್ನು ಒಟ್ಟಾರೆ ಪ್ರತಿ "ಬಸ್ಸಿಗೆ ರೂ.88.33 
ಲಕ್ಷದಂತೆ” ಕೇಂದ್ರ” ಹಾಗೂ ರಾ ಸರ್ಕಾರ 

ಒಟ್ಟಾರೆ ರೂ. 265. 00 ಕೋಟಿ ಅನುದಾನವನ್ನು 
ನೀಡಲಿದೆ. ಸದರಿ ಅನುದಾನವನು ಮಗ] 
ಅಶೋಕ್‌ ಲೇಲಾಂಡ್‌' ಮೆ|| ಸ್ಲಿಜ್‌ ಸೊಬಿಲಿ 

ಆಟೋಮೊಟಿಫೆ* ಲಮಿಟಿಡ್‌ರವರಿಗೆ 
ಪಾವತಿಸಲಾಗುವುದು. 


ಬೆಂಗಳೂರು ಮಹಾನಗರ ಸಾರಿ 
ಸಂಸ್ಥೆಯಿಂದ ಪ್ರಥಮ ಹಂತದಲ್ಲಿ 06 ಎ 
ಬಸ್ಸುಗಳ (09 ಮಿಲ ಕಾರ್ಯಾಚರಣೆಯನ್ನು 
ದಿನಾಂಕ: 27-12-2021 ಶಂ 

ಪ್ರಾರಂಭಿಸಲಾಗಿದೆ. ಪ್ರಸುತ 2 ಎಲ್ಲಕ್ಕೆ 
[ಬಸ್ಸುಗಳನ್ನು ಸಾರ್ವಜನಿಕ ಪ್ರಯಾಣಿಕರ 
ಅನುಕೂಲಕ್ಕಾಗಿ 
ಕಾರ್ಯಾಚರಣೆಗೊಳಿಸಲಾಗುತ್ತಿದೆ. ಇತ್ತೀಚೆಗಷೆ 
ಎಲ್ಲಿಕ್ಟಿಕ್‌ ಬಸ್ಸುಗಳ ಕಾರ್ಯಾಚರಣೆಯ 
ಪ್ರಾರಂಭಿಸಿರುವುದರಿಂದ, ಎಲ್ಪಕ್ಸಿಕ್‌ ಬಸ್ಸುಗ 
ಕಾರ್ಯಾಚರಣೆಯಿಂದ ಉಂಟಾಗು 
ಲಾಭ/ನಷ್ಟ ಕುರಿತು ಮುಂದಿನ ದಿನಗಳ 
ಅವಲೋಕಿಸಲಾಗುವುದು. 


ಇ. 


me 


ಎಲ್ಲೆಕ್ಟಿಕ್‌ ಬಸ್‌ಗಳ ಓಡಾಟ ಮತು 
3 


ಕೇಂದ್ರ' ಸರ್ಕಾರವು, ಭಾರೀ ಕೈಗಾ 


13 


Generated from eOflice by 8°SREERAMULU, TD-MINES). TRANSPORT MINISTER, Ttens on 16/03/2022 05:39 PM 


`|ಡಿಸೇಲ್‌ಗೆ ಪರ್ಯಾಯವಾಗಿ ಎಲೆಕ್ಕಿಕ್‌ 
ಬಸ್ಸುಗಳ ಕಾರ್ಯಾಚರಣೆ ಪ್ರಾರಂಭಿಸಿದೆ. 


ಕಾರ್ಯಾಚರಿಸುತ್ತಿರುವ ಬಸ್ಸುಗಳ 
ಆಚರಣಾ ವೆಚ್ಚಿವು ವರ್ಷದಿಂದ ವರ್ಷಕ್ಕೆ - 
ಹೆಚ್ಚಾಗುತ್ತಿದೆ. ಬೆ೦.ಮ.ಸಾ.ಸ೦ಸ್ಥೆಯು 


ಪ್ರಾರಂಭದ ವರ್ಷಗಳಲ್ಲಿ, ಎಲೆಕ್ಕಿಕ್‌ 
ಬಸ್ಸುಗಳ ಆಚರಣಾ ವೆಚ್ಚವು ಸಾರಿಗೆ 
ಆದಾಯಕ್ಕಿಂತ ಹೆಚ್ಚಾಗುವ ಸಾಧ್ಯತೆ 
ಇರುತ್ತದೆ. ತದನಂತರದ . ವರ್ಷಗಳಲ್ಲಿ, 
ಎಲೆಕ್ಟಿಕ್‌ ಬಸ್ಸುಗಳ ಸಾರಿಗೆ ಆದಾಯ 
ಆಚರಣಾ ವೆಚ್ಚಕ್ಕೆ ಸಮ/ಹೆಚ್ಚಾಗುವ 
ಸಂಭವ ಇರುವುದರಿಂದ, ಎಲೆಕ್ಟಿಕ್‌ 
ಬಸ್ಸುಗಳ ಕಾರ್ಯಾಚರಣೆಯಿಂದ ಲಾಭ 
ವಿರೀಷ್ಲಿಸಲಾಗಿದೆ. 


ಸಂಖ್ಯೆ: ಪಡ 108 ಟಿಸಿಕ್ಯೂ 2022 


iS 
” (ಬಿ.ಶ್ರೀರಾಮುಲು) 
ಸಾರಿಗೆ ಮತ್ತು ಪರಿಶಿಷ್ಟ ಪಂಗಡಗಳ 
ಕಲ್ಯಾಣ ಸಚಿವರು 


